ಕರ್ನಾಟಿಕ ವಿಧಾನ ಪರಿಷತ್ತು . 


ಚುಕ್ಕೆಗುರುತಿಲ್ಲದ ಪ್ರಶ್ನೆಸಂಖ್ಯೆ 


ತಾಲ್ಲೂಕಿನ ಗಡಿಕೇಶ್ಠಾರ ಗ್ರಾಮ 
ಮತ್ತು ಸೇಡಂ ತಾಲ್ಲೂಕಿನ ಕೆಲವು 
ಗ್ರಾಮಗಳಲ್ಲಿ ಪದೇ ಪದೇ ಲಘು 


442 
ಸದಸ್ಯರ ಹೆಸರು ಶ್ರೀ ಬಿ.ಜಿ ಪಾಟೀಲ್‌ 
(ಸೈಳೀಯ ಸಂಸ್ಥೆಗಳ ಕ್ಲೆ ಸೇತು 
ಉತ್ತರಿಸಬೇಕಾದ ದಿನಾಂಕ H - 15-09-2021 
ಉತ್ತರಿಸುವ ಸಚಿವರು ; ಮಾನ್ಯ ಕಂದಾಯ ಸಚಿವರು 
ಪ್ರಶ್ನೆ ke ಉತ್ತರ 
FE ಕಲಬುರಗಿ ಜಿಲ್ಲೆಯ ಚಿಂಚೋಳಿ 


ಬಂದಿದೆ. 


ಭೂಕಂಪನ ಆಗುತ್ತಿರುವುದು 
"ಸರ್ಕಾರದ ಗಮನಕ್ಕೆ ಬಂದಿದೆಯೇ; 

ಆ) ಮೇಲ್ಕಂಡ ತಾಲ್ಲೂಕುಗಳ ಜನರು | ಕರ್ನಾಟಿಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ 
ಸದಾ ಭಯ, ಆತಂಕದಿಂದಲೇ | ಕೇಂದ್ರದ ೆಎಸ್‌ಎನ್‌ಡಿಎಂಸಿ) ವೈಜ್ಞಾನಿಕ 
ಕಾಲ ಕಳೆಯುತ್ತಿರುವುದರಿಂದ | ಸಿಬ್ಬಂದಿಗಳು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, 
ಜನರ ಆತಂಕವನ್ನು ದೂರ | ಹಾಗೂ ಅಂತರ್ಜಲ ಇಲಾಖೆಯ ಅಧಿಕಾರಿಗಳು ಮತ್ತು 

" ಮಾಡಲು ಸರ್ಕಾರ ಕೈಗೊಂಡ | ಸಂಬಂಧಿಸಿದ ಪರಿಣಿತರ ತಂಡದಿಂದ ಕಲಬುರಗಿ 
ಕ್ರಮವೇನು;(ವಿವರ ನೀಡುವುದು) | ಜಿಲ್ಲೆಯ ಚಿಂಚೋಳಿ ತಾಲ್ಲೂಕಿನ ಗಡಿಕೇಶ್ವಾರ ಗ್ರಾಮ 

ಮತ್ತು ಸೇಡಂ ತಾಲ್ಲೂಕಿನ ಕೆಲವು ಗ್ರಾಮಗಳಲ್ಲಿ ಆಗಾಗ್ಗೆ 

ಲಫಷು ಭೂಕಂಪನ ಆಗುತ್ತಿರುವ ಕುರಿತು ಪರೀಶೀಲನೆ 

ನಡೆಸಿ, ಸಂಬಂಧಪಟ್ಟ ಗ್ರಾಮದ/ಸ್ಮಳಿಯ ಜನರೊಂದಿಗೆ 

ಸಂವಾದ ಕಾರ್ಯಕ್ರಮಗಳನ್ನು ಕೈಗೊಂಡು ಲಘು 

"ಭೂಕಂಪನದ ಕಾರಣಗಳು ಹಾಗೂ ವಿವರಣೆಗಳನ್ನು 
ನೀಡಿ, ಲಘು ಭೂಕಂಪನದ ಬಗ್ಗೆ ಆತಂಕ ಹಾಗೂ 

ಭಯಗೊಳ್ಳವ ಅವಶ್ಯಕತೆ ಇಲ್ಲವೆಂದು ಮನದಟ್ಟು 
ಮಾಡಲಾಗಿದೆ ಹಾಗೂ ಲಘು ಭೂಕಂಪನ 
ಸಂದರ್ಭಗಳಲ್ಲಿ ಕೈಗೊಳ್ಳಬೇಕಾದ ಕಾರ್ಯಗಳನ್ನು 
ತಿಳಿಸಲಾಗಿದೆ. 

ಗ ಸವಾದಸನ್ನ 'ಇವಾರಿಗಳು ಕರ್ನಾನ್‌ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ | 
ಭೂಕಂಪನ ಆಗುತ್ತಿರುವ | ಕೇಂದ್ರದ ವೈಜ್ಞಾನಿಕ. ಸಿಬ್ಬಂದಿಗಳು, ಗಣಿ ಮತ್ತು 
ಸ್ಮಳಗಳಿಗೆ ತೆರಳಿ ಭೂಕಂಪನದ | ಭೂವಿಜ್ಞಾನ ಇಲಾಖೆ, ಬೆಂಗಳೂರು ಹಾಗೂ ಅಂತರ್ಜಲ | 
ತೀವ್ರತೆಯನ್ನು - ಇಲಾಖೆಯ ಅಧಿಕಾರಿಗಳು ಮತ್ತು ಸಂಬಂಧಿಸಿದ 
ಪರಿಶೀಲಿಸಿದ್ಧಾರೆಯೇ? ಪರಿಣಿತರ ತಂಡದಿಂದ ಪರೀಶೀಲನೆ ಕೈಗೋಳ್ಕಲಾಗಿದೆ. 
ಣ್‌ 9 ಇ 
ಹ ಕರ್ನಾಟಿಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ 
್ರ) 
ಎಂಬುದರ ವಿವರ ನೀಡುವುದು) ಕೇಂದ್ರವು ಶರಣಸಿರಸಣಗಿ ಗ್ರಾಮದಲ್ಲಿ ಅಳವಡಿಸಿರುವ 

. ಶಾಶ್ವತ ಭೂಕಂಪನ ಮಾಪನ ಕೇಂದ್ರದಲ್ಲಿ 
ಇಲ್ಲಿಯವರೆಗೆ ಯಾವುದೇ ರೀತಿಯ ಲಘು 
ಭೂಕೆಂಪನಗಳು ದಾಖಲಾಗಿರುವುದು 


ಕಂಡುಬಂದಿರುವುದಿಲ್ಲ. ಈ ಮಾಹಿತಿಯನ್ನು ಸ್ಥಳೀಯ 
ಅಧಿಕಾರಿಗಳು ಹಾಗೂ ಜನಸಾಮಾನ್ಯರ. ಗಮನಕ್ಕೆ 
ತರಲಾಗಿದ್ದು ಸ್ಥಳೀಯರು ಧೈರ್ಯದಿಂದ ಇರುವಂತೆ 
ತಿಳಿಸಲಾಗಿದೆ. 


dl 


ಕಂಇ 395 ಟೆಎನ್‌ಆರ್‌ 2021 


po 
AN 
ಅಶೋಕ 


ಕಂದಾಯಸಚಿ'ವರು 


